ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


102 

ಶ್ರೀ ಘೋಟ್ಟೇಕರ ಶ್ರೀಕಾಂತ ಲಕ್ಷ್ಮ ಫೌ (ಸ್ಥಳೀಯ 
ಸಂಸ್ಥೆಗಳಿಂದ ಚುನಾಯಿತರಾದವರು) 
15.9.2021 

ಮಾನ್ಯ ಲೋಕೋಪಯೋಗಿ ಸಚಿವರು 


ಸಮೀಫಿಸುತ್ತಿದ್ದರೂ ಇಲ್ಲಿಯವರೆಗೆ ಇನ್ನೂ 
ಸಂಚಾರ ಭಾಗ್ಯ ಲಭಿಸದೇ ಸಾರ್ವಜನಿಕರಿಗೆ 
ತೊಂದರೆಯಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿರುತ್ತದೆಯೇ: (ವಿವರ ನೀಡುವುದು) 


(ಆ) 


ಹಳಿಯಾಳ ``ದಾಂಡೆಳಿ`" ಜೋಹಯಡಾ; 
ರಾಮನಗರ ಮುಂತಾದ ತಾಲ್ಲೂಕಿನ ಜನರು 
ತಮ್ಮ ದಿನ ನಿತ್ಯದ ಕಾರ್ಯಗಳಿಗೆ ಜಿಲ್ಲಾ 
ಕೇಂದ್ರವಾದ ಕಾರವಾರಕ್ಕೆ ಹೋಗಬೇಕಾಗಿದ್ದು, 
ಸದರಿ ಅಣಶಿ ರಸ್ತೆಯಲ್ಲಿ ಭೂಕುಸಿತ 
ಉಂಟಾಗಿ ಕಾರವಾರಕ್ಕೆ ಹೋಗುವುದು 
ಸ್ಥಗಿತಗೊಂಡಿರುವುದರಿಂದ ಸಾರ್ವಜನಿಕರಿಗೆ 
ಕಚೇರಿ ಕಾರ್ಯ ಆರೋಗ್ಯ ಮತ್ತು ಇತರೇ 
ಚಟುವಟಿಕೆಗಳಿಗೂ ಹೋಗಲು ಅಣಶಿ ಗುಡ್ಡ 
ಹತ್ತಿ ಕದ್ರಾ ಮಾರ್ಗವಾಗಿ ಕಾರವಾರ 
ತಲುಪಬೇಕಾದ ಪ್ರಯುಕ್ತ, ಈ ರಸ್ತೆ ರಿಪೇರಿ 


ಕಾರ್ಯ ಮಾಡಲು ಸರ್ಕಾರಕ್ಕೆ ಎಷ್ಟು 
ಕಾಲಾವಕಾಶ ಬೇಕಾಗುತ್ತದೆ? (ವಿವರ 
ನೀಡುವುದು.) 


ಪ್ನು ಪಾತ್ತಕಗಳಾ 
(ಅ) | ಕಾರವಾರ : ಜಿಲ್ಲೆಯ ಜೋಯಿಡಾ ತಾಲ್ಲೂಕಿನ 2021ರ ಜುಲೈ ಹಾಗೂ ಅಗಸ್ಟ್‌ ತಿಂಗಳಲ್ಲಿ 
ಅಣಶಿ ಹೆದ್ದಾರಿಯಲ್ಲಿ ಕಳೆದ ಜುಲೈ [ಸತತ ಸುರಿದ ಮಳೆಯಿಂದಾಗಿ ಜೋಯಿಡಾ 
ತಿಂಗಳಿನಲ್ಲಿ ಸುರಿದ ಮಳೆಯಿಂದಾಗಿ | ತಾಲ್ಲೂಕಿನಲ್ಲಿ ಹಾದುಹೋಗಿರುವ ಔರಾದ ಸದಾಶಿವಗಡ 
ಭೂಕುಸಿತ ಉಂಟಾಗಿ ರಸ್ತೆ ಸಂಚಾರ |ರಾಜ್ಯ ಹೆದ್ದಾರಿ-34 ರ ಭಾಗವಾದ ರಾಮನಗರ 

9, 4 
ಸಂಪೂರ್ಣ ನಿಲುಗಡೆಯಾಗಿ ತಿಂಗಳು ಜೋಯಿಡಾ ಅಣಸಿ ರಸ್ತೆಯ ಕಿಮೀ. 645.54 ರಲ್ಲಿ 30 


ಮೀ ಆಳಕ್ಕೆ ರಸ್ತೆ ಬದಿ ಭೂಮಿ ಕುಸಿದಿದ್ದರೂ 5.50 
ಮೀ ಅಳತೆಯ ಕ್ಯಾರೇಜವೇಗೆ ಯಾವುದೇ ತೆರನಾದ 
ಹಾನಿ ಉಂಟಾಗಿಲ್ಲವಾದ್ದರಿಂದ, ಮುನ್ನೆಚ್ಚರಿಕೆ ಕ್ರಮವಾಗಿ 
ಸದರಿ ಚೈನೇಜಿನಲ್ಲಿ ಬ್ಯಾರಿಕೇಡ್‌ಗಳನ್ನು ಅಳವಡಿಸಿ 3.75 
ಮೀ ಅಗಲದ ರಸ್ತೆಯಲ್ಲಿ ಸಾರ್ವಜನಿಕ ಸಂಚಾರಕ್ಕೆ 
ಅನುವು ಮಾಡಿಕೊಡಲಾಗಿದೆ. 


ಜೋಯಿಡಾ - ತಾಲ್ಲೂಕಿನಲ್ಲಿ ಹಾದುಹೋಗಿರುವ 
ಸದರಿ ರಾಜ್ಯ ಹೆದ್ದಾರಿಯ ಕಿ.ಮೀ 688.80 ಮತ್ತು 
688.10 ರಲ್ಲಿ ಗುಡ್ಡ ಕುಸಿತ ಉಂಟಾಗಿದ್ದು, ಈ ಭಾಗದಲ್ಲಿ 
4 ಕಡೆಗಳಲ್ಲಿ ಕುಸಿದಿರುವ | ಗುಡ್ಡವನ್ನು 
ತೆರವುಗೊಳಿಸಲಾಗಿರುತ್ತದೆ. ಇನ್ನುಳಿದ ಎರಡು ಕಡೆಗಳಲ್ಲಿ 
ರಸ್ತೆಯ . ಮೇಲೆ ಭಾರಿ ಪ್ರಮಾಣದ ಮಣ್ಣು 
ಶೇಖರಣೆಯಾಗಿದ್ದು ಪಾರ್ವ ಭಾಗದಲ್ಲಿ ದೊಡ್ಡ ಕಂದಕ 
ಉಂಟಾಗಿರುತ್ತದೆ. ರಸ್ತೆಯಲ್ಲಿ ಬಿದ್ದ ಮಣ್ಣನ್ನು 
ತೆರವುಗೊಳಿಸಿ ವಾಹನ ಸಂಚಾರಕ್ಕೆ 
ಅನುವುಮಾಡಿಕೊಡುವ ಪೂರ್ವ ಭಾರಿ ಕುಸಿತದ 
ಪರಿಣಾಮಗಳ ಕುರಿತು ತಾಂತಿಕ ಪರಿಣಿತರು ಹಾಗೂ 
ಭೂಗರ್ಭಶಾಸ್ತ್ರಜ್ಞರ ಸಲಹೆ ಪಡೆದು ಅದರಂತೆ 
ಸಾರ್ವಜನಿಕರಿಗೆ ಮತ್ತು ಲಘುವಾಹನಗಳ ಓಡಾಟಕ್ಕೆ 
ಅವಕಾಶ ಕಲ್ಲಿಸಲಾಗಿರುತ್ತದೆ. 


ಲೋಳ 74 ಸಿಕ್ಕೂಎನ್‌ 2021(ಇ) 


(೩.೩. ಪಾಟೀಲ) 
ಲೋಕೋಪಯೋಗಿ ಸಚಿವರು 


